ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


: 1095 (1165) 
, ಶ್ರೀಎಂಪಿ. ಸುನೀಲ್‌ ಸುಬ್ರಮಣಿ 
" (ಸೈಳೀಯ ಸಂಸ್ಥೆಗಳ ಕ್ಲೇತು 

: ಕಂದಾಯ ಸಚಿವರು 

: 22.09.2021 


HREEKKEE 


ಸಂ 


ಪ್ರಶ್ನೆ 


ಉತ್ತರ 


ಅ) 


ಮಡಿಕೇರಿ ತಾಲ್ಲೂಕು ಕರ್ಣಗೇರಿಯಲ್ಲಿ 
ಕಟ್ಟುತ್ತಿರುವ ಮಿನಿ ವಿಧಾನಸೌಧದ 
ಕಾಮಗಾರಿಯು ಯಾವ ವರ್ಷದಲ್ಲಿ 
ಪ್ರಾರಂಭವಾಯಿತು ಹಾಗೂ ಇದನ್ನು 
ಪೂರ್ಣಗೊಳಿಸಲು ಮಾಡಲಾದ 
ಅಂದಾಜು ಮೊತ್ತ ಎಷ್ಟು. ಈ 
ಕಾಮಗಾರಿಯನ್ನು ಪೂರ್ಣಗೊಳಿಸಲು 
ಹಮ್ಮಿಕೊಂಡ ಕಾಲಮಿತಿ ಏನು; (ವಿವರ 
ನೀಡುವುದು) 


ಕೊಡಗು ಜಿಲ್ಲೆ, ಮಡಿಕೇರಿ ತಾಲ್ಲೂಕು, ಕರ್ಣಗೇರಿ 
ಗ್ರಾಮದ ಸರ್ವೆ ನಂ.38೭ ಮತ್ತು 383 ರಲ್ಲಿನ ಒಟ್ಟು 
1 ಎಕರೆ 75 ಸೆಂಟ್ಸ್‌ ಜಾಗದಲ್ಲಿ ಕರ್ನಾಟಕ ಗೃಹ 
ಮಂಡಳಿ ವತಿಯಿಂದ ರೂ.500.00 ಲಕ್ಷಗಳ 
ಅಂದಾಜು ವೆಚ್ಚದಲ್ಲಿ ಮೊದಲನೇ ಹಂತದ 
ಕಟ್ಟಡವನ್ನು ನಿರ್ಮಿಸಲಾಗಿದೆ. ಸದರಿ 
ಕಟ್ಟಿಡವನ್ನು ನಿರ್ಮಿಸಲು ದಿನಾ೦ಕ:09.11.2017 
ರಿಂದ 11 ತಿಂಗಳ ಕಾಲಾವಧಿಯನ್ನು ನಿಗಧಿಪಡಿಸಿ 
ಕಾಮಗಾರಿಯನ್ನು ಕೈಗೊಂಡು 
ಮುಕ್ತಾಯಗೊಳಿಸಲಾಗಿದೆ. 


ಆ) 


ಈ ಮಿವಿ ವಿಧಾನಸೌಧ 2ನೇ ಹಂತದ 
ಕಾಮಗಾರಿಯು ಇಲ್ಲಿಯವರೆಗೂ 
ಚಾಲನೆಯಾಗದಿರಲು ಕಾರಣಗಳೇನು; 


ಇ) 


ಈ 2ನೇ ಹಂತದ ಕಾಮಗಾರಿಯನ್ನು 
ಯಾವ ಕಾಲಮಿತಿಯಲ್ಲಿ ಕಾರ್ಯಾರಂಭ 


ಮಡಿಕೇರಿ ತಾಲ್ಲೂಕು, ಮಿನಿ ವಿಧಾನಸೌಧ 
ಕಟ್ಟಿಡದ ಎರಡನೇ ಹಂತದ ಕಾಮಗಾರಿಯನ್ನು 
ರೂ.500.00 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ 
ನಿರ್ಮಿಸಲು ಸರ್ಕಾರದ ಆದೇಶ ಸಂಖ್ಯೆ: ಕಂಇ 25 
ಡಬ್ಲ್ಯೂಬಿಆರ್‌ 2021 ದಿನಾಂಕ:08.06.2021 ರಲ್ಲಿ 


ಮಾಡಿ ಕಾಮಗಾರಿಯನ್ನು | ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 
ಪೂರ್ಣಗೊಳಿಸಲಾಗುವುದು; ಕಾಲ 
ವಿಳಂಬವಾಗುತ್ತ ಹೋದಲ್ಲಿ | ಸದರಿ ಕಟ್ಟಡವನ್ನು ನುರಿತ ತಂತ್ರಜ್ಞಾನ ಬಳಸಿ 
ಅಪೂರ್ಣವಾಗಿರುವ ಈ ಕಟ್ಟಡದ | ತಜ್ನರ ಸಲಹೆ ಮೇರೆಗೆ ಕೈಗೊಳ್ಳಲಾಗಿದೆ. 
ಸಾಮರ್ಥ್ಯ ಕುಸಿಯುವುದಿಲ್ಲವೇ; 
ಹಾಗಿದಲ್ಲಿ, ಇದಕ್ಕೆ ಯಾರನ್ನು | ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಟೆಂಡರ್‌ 
ಹೊಣೆಗಾರಿಕೆಯನ್ನಾಗಿ ಕರೆದು ನಿಗಧಿತ ಕಾಲಾವಧಿಯಲ್ಲಿ 
ಮಾಡಲಾಗುವುದು? (ವಿವರ ನೀಡುವುದು) | ಕಾಮಗಾರಿಯನ್ನು ಮುಕ್ತಾಯಗೊಳಿಸಲು 
ಕ್ರಮವಹಿಸಲಾಗುವುದು. 
ಕೆ೦ಜ 120 ಡಬ್ಲ್ಯ್ಯೂಬಿಆರ್‌ 2021 
— 
Fe 
ರ ಷಾ 
(ಆರ್‌. ಅಶೋಕ) 


ಕಂದಾಯ ಸಚಿವರು. 


